ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು. : ಶ್ರೀ. ಬಸವರಾಜ ಪಾಟೀಲ್‌ ಇಟಗಿ (ಸ್ಥಳೀಯ 
| ಸಂಸ್ಥೆಗಳ ಕ್ಷೇತ್ರ 
ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ : 06 
ಉತ್ತರ ದಿನಾಂಕ : 16.07.2019: 
ಕ್‌ ಷೆ ಭಾ ತ್ತರ 
ಈ [ರಾಯಷಾರ್‌ ಜ್ನ ಕಳದ 3 ಇರ್ಷಗತ್ಗ್‌|ರಾಹಯಷಾರು ಹ್ಗ ಇದ 3 ನರ್ಷಗ್‌ಕ್ನ ಒಟ್ಟ 
ಮಂಜೂರಾಗಿರುವ ಬಹು ಗ್ರಾಮಗಳ ಕುಡಿಯುವ |9 ಬಹುಗ್ರಾಮ' ಕುಡಿಯುವ ನೀರಿನ ಯೋಜನೆಗಳು 
ನೀರಿನ ಯೋಜನೆಗಳು ಎಷ್ಟು ಆ ಪೈಕಿ ಮಂಜೂರಾಗಿದ್ದು ಈ 'ಪೈಕಿ 5 ಬಹುಗ್ರಾಮ ಕುಡಿಯುವ 
ಪೂರ್ಣಗೊಂಡಿರುವ ಕಾಮಗಾರಿಗಳು ಹಾಗೂ | ನೀರಿನ ಯೋಜನೆಗಳು ಪೂರ್ಣಗೊಂಡಿರುತ್ತದೆ: 
ಸ್ಥಗಿತಗೊಂಡಿರುವ ಕಾಮಗಾರಿಗಳು ಎಷ್ಟು 2 ಯೋಜನೆಗಳು ವಿವಿಧ ಹಂತದ ಪ್ರಗತಿಯಲ್ಲಿರುತ್ತವೆ ಬಾಕಿ'2 
" | ಯೋಜನೆಗಳಲ್ಲಿ 1 ಯೋಜನೆಯು ಟೆಂಡರ್‌ ಹಂತದಲ್ಲಿ 
-| ಹಾಗೂ ಇನ್ನೊಂದು ಯೋಜನೆಯು ಡಿ.ಪಿ.ಆರ್‌. ತಯಾರಿಕಾ 
ಹಂತದಲ್ಲಿರುತ್ತದೆ. ವಿವರಗಳನ್ನು ಅನುಬಂಧ-1ರಲ್ಲಿ ಲಗತ್ತಿಸಿದೆ: 
ಈ) [ಪೂರ್ಣಗೊಳ್ಳದ ಕಾವಗಾರಗಸನ್ನುಪಗತಯಕ್ನರುವ 7 ಇಷಾಗಾಕಗಾ ಪ್ಯಾ ಗರ್‌ ಮ್ತ 
"| ಪೂರ್ತಿಗೊಳಿಸಲು ತೆಗೆದುಕೊಂಡ ಕ್ರಮಗಳೇನು; | ಇತರೆ ಗ್ರಾಮಗಳ ಯೋಜನೆಯು ಟ್ರಯಲ್‌ ರನ್‌ 
ಹಂತದಲ್ಲಿದ್ದು. 9 ಗ್ರಾಮಗಳ ಪೈಕಿ 7 ಗ್ರಾಮಗಳಿಗೆ ನೀರು 
ಸರಬರಾಜು "ಮಾಡಲಾಗುತ್ತಿದೆ. ಪದೆ 2 ಹಳ್ಳಿಗಳ ಪೈಪ್‌ಲೈನ್‌ 
ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. ಮೆಲ್ಲಟ' ಮತ್ತು ಇತರೆ 
ಗ್ರಾಮಗಳ ಯೋಜನೆಯು ಪ್ರಗತಿಯಲ್ಲಿದ್ದು Impounding 
reservoir, Express feeder line, Raw water rising 
main, Pure water sump, MBT, ಹಾಗೂ" Pure water 
rising main upto MBT ಕಾಮಗಾರಿ ಪೂರ್ಣಗೊಂಡಿದ್ದು 
Raw water sump, Intake structure, ಹಾಗು 
Jackwell ಕಾಮಗಾರಿ ಪ್ರಗತಿಯಲ್ಲಿದ್ದು, ಆಕ್ಟೋಬರ್‌ 
ಹಂತದಲ್ಲಿ ಕಾಮಗಾರಿಯನ್ನು . ಪೂರ್ಣಗೊಳಿಸಿ ನೀರು 
ಸರಬರಾಜು ಮಾಡಲು. ಕಮ ಕೈಗೊಳ್ಳಲಾಗುವುದು. 
ಇ) | ಬಹುಗ್ರಾಮಗಳ ಕುಡಿಯುವ ನೀರಿನ`ನಿರ್ವಹಣೆಗೆ]7 ಕಳೆದ್‌ಮೂರು ವರ್ಷಗಳಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ 


ನಿಗದಿಪಡಿಸಲಾಗಿರುವ ಹಣ ಎಷ್ಟುಂ 
ಮೂರು ವರ್ಷಗಳ ಮಾಹಿತಿ ನೀಡುವುದು) 


(ಕಳೆದ 


ನಿರ್ವಹಣೆಗೆ ನಿಗಧಿಪಡಿಸಲಾಗಿರುವ ಅನುದಾನ 
ಈ ಕೆಳಗಿನಂತಿದೆ. : ೫ 
ಕ್ರಸಂ. ವರ್ಷ ನಿಗಧಿಪಡಿಸಿದ 
_ ಅನುದಾನ 
1 2016-17 272.49ಲಕ್ಷಗಳು R 
2 2017-18 514.34ಲಕ್ಷಗಳು 
LL 2018-19 1041.22ಲಕ್ಷಗಳು 


ಸಂ:ಗ್ರಾಕುನೀ೩ನೈಇ 88 ಗ್ರಾನೀಸ(3)2019 


ಗ್ರಾಮೀಣಾಭಿವೃದ್ಧಿ ಮತ್ತು ಸನಷ್ಟ್ಞಾಜ್ಛಿತೇಣೌಡ ಸಚಿವ 


೩ ಪ್ರಿ ನಾ: (೧8> ಉಗತ್ತಿ . 


ಅನುಬಂಧ - 1 
ಕ್ರಸಂ. | ತಾಲ್ಲೂ | ಸೋಜನೆಗಳ ಯೋಜನೆ ಹೆಸರು ಕಾಮಗಾರಿ ಹಂತ . 
ಮ್‌ ಇ ಸಂಖ್ಯೆ 
W/S/S to Meerapur & other 5 |ಮೆಗಿದಿದೆ 
villages and W/S/S to 
1 ರಾಯಚೂರು 02. Manchalapur & other 7. 
villages 
WI/S/S to Kalmala & other 5 |Woಡರ್‌ 
villages ಹಂತದಲ್ಲಿರುತ್ತದೆ. 
WSS to Kavithal & Parsapura |ಮುಗಿದಿದೆ 
villages 
W/S/S/ to Mallat & other 10 | ಪೆಗತಿಯಲ್ಲಿರುತ್ತದೆ 
2 ಮಾನವಿ 02 villages (ಅಕ್ಟೋಬರ್‌ 
ಅಂತ್ಯದೊಳಗೆ 
ಪೂರ್ಣಗೊಳಿಸಲು 
ಯೋಜಿಸಲಾಗಿದೆ) 
WSS to Palkanmaradi & Other | ಮುಗಿದಿದೆ 
3 ದೇವದುರ್ಗ 01 10 villages 
WSS to Katagal & Other 8 ಪೆಗತಿಯಲ್ಲಿರುತ್ತದೆ 
villages (ಟ್ರಯಲ್‌ ರನ್‌ 
ಹಂತದಲ್ಲಿರುತ್ತದೆ, 7 
ಗ್ರಾಮಗಳಿಗೆ ನೀರು 
ಸರಬರಾಜು 
4 |ಲಿಂಗಸುಗೂರು 03 ಮಾಡಲಾಗುತ್ತಿದೆ) 
WSS To Hunakunti & Other 2 | ಮುಗಿದಿದೆ 
villages | 
WSS To Yalagatta & Other 9 | ಪರಿಷತ ಡಿ.ಪಿ.ಆರ್‌ 
villages ತಯಾರಿಕೆ 
ಹಂತದಲ್ಲಿರುತ್ತದೆ. 
. | WSS to Hullur & other 5 ಮುಗಿದಿದೆ 
5 ಸಿಂಧನೂರು 01 villages 
ಒಟ್ಟು 09 


ನ್‌ ಎ 


Runl Drinking Water & Sanitation Department 
2nd Floor, ‘E’ Block, KHB Compiex, 
Gaivery Bhavan, K.G. Road, Bangalore-9, 


